ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 
ದಿನಾಂಕ: 23-03-2021 ಪ್ರಶ್ನೆ ಸ೦ಖ್ಯೆ: 270(1952) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಮಳೀಯ ಸಂಸ್ಥೆಗಳ ಕೇತು 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 
ಉತ್ತರಿಸುವ ಸಚಿವರು: ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 
ವಿಷಯ: ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿರುವ ಕಾರ್ಬಾನೆಗಳ ಬಗ್ಗೆ 


(ಅ) ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸತಿರುವ 
ಕಾರಾನೆಗಳ ಸಂಖ್ಯೆ ಎಷ್ಟು; (ವಿವರ ನೀಡುವುದು) 


(ಆ) ಸದರಿ ಕಾರ್ಯಾನೆಗಳಲ್ಲಿ ಸ್ಥಳೀಯರಿಗೆ ಮೀಸಲಿಟ್ಟಿರುವ ಉದ್ಯೋಗವಕಾಶಗಳ ಸಂಖ್ಯೆ 
ಎಷ್ಟು ; 


(ಇ) ಕಾರಾನೆವಾರು ಯಾವ ಯಾವ ಹುದ್ದೆಗಳಿವೆ; ಅವುಗಳಲ್ಲಿ ಸಳೀಯರು ಯಾವ ಯಾವ 
ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ; (ವಿವರ ನೀಡುವುದು) 


(ಈ) ಸದರಿ ಕಾರ್ಯಾನೆಗಳನ್ನು ಪ್ರಾರಂಭಿಸಲು ಸರ್ಕಾರ ಅನುಮತಿ ನೀಡುವಾಗ ವಿಧಿಸಿದ 
ಷರತ್ತುಗಳೇನು; ಅವುಗಳನ್ನು ಕಾರಾನೆಗಳ ಆಡಳಿತ ಮಂಡಳಿ ಪಾಲಿಸುತ್ತಿವೆಯೇ; 


(ಉ) ಇಲ್ಲದಿದ್ದಲ್ಲಿ, ಈ ಕುರಿತು ಸರ್ಕಾರ ಕೈಗೊಂಡ ಕ್ರಮಗಳೇನು? (ವಿವರ ನೀಡುವುದು) 


